ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕೋವಿಡ್‌ ಲಾಕ್‌ಡೌನ್‌ನಿಂದ ಉನ್ನತ ಶಿಕ್ಷಣ ಸಂಸ್ಥೆಗಳು ಪ್ರಸಕ ಶೈಕ್ಷಣಿಕ ವರ್ಷದಲ್ಲಿ ತರಗತಿಗಳನ್ನು 
ಪ್ರಾರಂಭಿಸದ ಕುರಿತು 


ಶ್ರೀ ಹೆಚ್‌.ಎಂ.ರಮೇಶಗೌ ಡ (ವಿಧಾನಸಭೆಯಿಂ ದ ಚುನಾಯಿತರಾದಃ ಸಿರು):- 


837 (877) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೋವಿಡ್‌ ಲಾಕ್‌ಡೌನ್‌ನಿಂದಾಗಿ ರಾಜ್ಯದ ಬಹುತೇಕ ಉನ್ನತ ಶಿಕಣ ಸಂಸ್ಥೆಗಳು ಪ್ರಸಕ ಶೈಕ್ಷಣಿಕ 
ವರ್ಷದಲ್ಲಿ ತರಗತಿಗಳನ್ನು ನಡೆಸಿಲ್ಲವಾದ ಕಾರಣ ಉನ್ನತ ಶಿಕ್ಷಣ ಪಡೆಯುವ ಯುವಕ ಯುವತಿಯರ 
ಮುಂದಿನ ಸ್ಥಿತಿಯೇನು; (ವಿವರ ನೀಡುವುದು) 


(ಆ) ಉನ್ನತ ಶಿಕ್ಷಣ ಪಡೆಯುವ ಬಯಸುವ ವಿದ್ಯಾರ್ಥಿಗಳು ಈ ಶೈಕಣಿಕ ವರ್ಷದ ತರಗತಿಗಳನ್ನು ಮತ್ತೆ 
ಪಡೆಯಲು ಸರ್ಕಾರ ಅವಕಾಶ ಮಾಡಿಕೊಡಲಿದೆಯೇ; 


(ಇ) ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ವಿದ್ಯಾರ್ಥಿಗಳಂತೆಯೇ ಉನ್ನತ ಶಿಕಣದ ವಿದ್ಯಾರ್ಥಿಗಳಿಗೂ 
ಆನ್‌ಲೈನ್‌ ಬೋದನೆಯ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆಯೇ; 


(ಈ) ಉನ್ನತ ಶಿಕಣದ ವಿದ್ಯಾರ್ಥಿಗಳಿಗೆ ಈ ಶೈಕ್ಷಣಿಕ ವರ್ಷದ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿದೆಯೇ; 
ಉನ್ನತ ಶಿಕಣದ ವಿದ್ಯಾರ್ಥಿಗಳಿಗೆ 2020ರ ಶೈಕ್ಷಣಿಕ ವರ್ಷವೇ ಇಲ್ಲವೇ? (ವಿವರ ನೀಡುವುದು) 


